ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1320(1637) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಕಾಂತರಾಜ್‌(ಬಿಎ೦ಎಲ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಎಸ್‌ಸಿ.ಪಿ./ಟಿ.ಎಸ್‌.ಪಿ. ಅನುದಾನ ಬಳಕೆಯ ಬಗ್ಗೆ 


(ಅ) ಭಾರಿ ಮತ್ತು ಮಧ್ಯಮ ನೀರಾವರಿ ಇಲಾಖೆಯ ವ್ಯಾಪ್ಲಿಯಲ್ಲಿ ಬರುವ ನಿಗಮಗಳಾವುವು; 
ಇವುಗಳನ್ನು ಯಾವಾಗ ಸ್ಥಾಪಿಸಲಾಯಿತು; ಇದರ ಉದ್ದೇಶಗಳೇನು; ಇವುಗಳ ಕ್ಲೇತ್ರ 
ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆ ಮತ್ತು ತಾಲ್ಲೂಕುಗಳಾವುವು; (ವಿವರವಾದ ಮಾಹಿತಿ 
ನೀಡುವುದು) 


(ಆ) ಈ ನಿಗಮಗಳಿಗೆ 2019-20 ಮತ್ತು 2020-21 ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಬಿಡುಗಡೆ 
ಮಾಡಿರುವ ಎಸ್‌.ಸಿ.ಪಿ./ಟೆ.ಎಸ್‌.ಪಿ. ಅನುದಾನವೆಷ್ಟು; ಯಾವಾಗ ಬಿಡುಗಡೆ ಮಾಡಲಾಗಿದೆ; 
(ವಿವರವಾದ ಮಾಯಿತಿ ನೀಡುವುದು) 


(ಇ) 2019-20 ಮತ್ತು 2020-21ನೇ ಸಾಲಿನಲ್ಲಿ ಈ ನಿಗಮಗಳಿಗೆ ಬಿಡುಗಡೆ ಮಾಡಲಾದ 
ಎಸ್‌.ಸಿ.ಪಿ./ಟೆ.ಎಸ್‌.ಪಿ. ಹಣದಲ್ಲಿ ಎಷ್ಟು ವಿಧಗಳಿವೆ; ಅವು ಯಾವುವು; ಮೈಯಕಿಕ 
ಫಲಾನುಭವಿಗೆ ಎಸ್‌.ಸಿ.ಪಿ./ಟಿ.ಎಸ್‌.ಪಿ. ಹಣವನ್ನು ಬಿಡುಗಡೆ ಮಾಡಲಾಗಿದೆಯೇ; 
(ವಿವರವಾದ ಮಾಯಿತಿ ನೀಡುವುದು) 


(ಈ) ಈವರೆಗೂ ಹಣ ಬಿಡುಗಡೆ ಮಾಡದಿರಲು ಕಾರಣಗಳೇನು; ಯಾವ ಕಾಲಮಿತಿಯಲ್ಲಿ 
ಹಣ ಬಿಡುಗಡೆ ಮಾಡಲಾಗುವುದು? 


